ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


ಶ್ರೀ ಯು.ಬಿ. ವೆಂಕಟೇಶ್‌ 
( 


04 
15.02.2022 
ಸಹಕಾರ ಸಚಿವರು 


ಘ್ರ. 
ಸಂ. 
ಅ) 


ಪ್ರಶ್ನೆ 


ಉತ್ತರ 


ಲಿ 


ಸಹಕಾರ ಚುನಾವಣಾ ಪ್ರಾಧಿಕಾರವನ್ನು 


ರದ್ದುಗೊಳಿಸುವ ಪ್ರಸ್ತಾಪ ಸರ್ಕಾರದ 
ಮುಂದಿದೆಯೇ: ಹಾಗಿದ್ದಲ್ಲಿ, ಈ ಬಗ್ಗೆ 
ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳೇನು: 


ಇಂತಹ ಪ್ರಸ್ತಾವನೆ ಸರ್ಕಾರದ ಮುಂದೆ ಇರುವುದಿಲ್ಲ. 


ಆ) 


ಸಹಕಾರ ಸಂಘಗಳಲ್ಲಿ ನಡೆಯುವ ಹಣ 
ದುರುಪಯೋಗ, ಅವ್ಯವಹಾರಗಳನ್ನು 
ತಡೆಯಲು ಸರ್ಕಾರ ತೆಗೆದುಕೊಂಡ 
ಕ್ರಮಗಳೇನು: 


'| ಆಕ್ಕಪರಿಶೋದನೆಯಲ್ಲಿ ಹಣದುರುಪಯೋಗ ಕಂಡುಬಂದಲ್ಲಿ 


ಸಹಕಾರ ಸಂಘಗಳಲ್ಲಿ ಪ್ರತಿ ಏಪ್ರಿಲ್‌ನಿಂದ ಮಾರ್ಜ್‌ ವರ್ಷದ 
ಅಂತ್ಯಕ್ಕೆ ಕರ್ನಾಟಿಕ ಸಹಕಾರ ಸಂಘಗಳ ಅಧಿನಿಯಮ-1959 
ನಿಯಮಗಳು' 1960 ಪ್ರಕರಣ 6ರಡಿ ಶಾಸನಬದ್ದ 
ಲೆಕ್ಕಪರಿಶೋಧನೆ ಕಡ್ಡಾಯವಾಗಿ ನಡೆಸಲಾಗುತ್ತದೆ. 


ಸಕ್ಷಮ ಪ್ರಾಧಿಕಾರ ಲೆಕ್ಕಪರಿಶೋಧನಾ ವರದಿಯನ್ನು ಆಧರಿಸಿ 
ಸಿವಿಲ್‌ ಮತ್ತು ಕ್ರಿಮಿನಲ್‌ ಮೊಕದ್ದಮೆ ದಾಖಲಿಸಲು 
ಕಮವಿಡಲಾಗುತ್ತದೆ. ಕೆಲವೊಮ್ಮೆ ಸಹಕಾರ ಸಂಘಗಳಲ್ಲಿ 
ಗುರುತರ ಅಕ್ರಮ ಹಣಕಾಸು, ಅವ್ಯವಹಾರಗಳು ಕಂಡುಬಂದ 
ಸಂದರ್ಭದಲ್ಲಿ ಕಲಂ ಊರ ಶಾಸನಬದ್ದ ವಿಚಾರಣೆ ಮತ್ತು 65ರ 
ಪರಿವೀಕ್ಷಣೆ ನಡೆಸಲಾಗುತ್ತದೆ. ಈ ವರದಿಗಳನ್ನು ಆಧರಿಸಿ 
ಹಣದುರುಪಯೋಗಕೆೆ ಕಾರಣರಾದ ಆಡಳಿತ ಮಂಡಳಿ ಮತ್ತು 
ಸಿಬಂದಿಯವರ ವಿರುದ್ದ ನಿಯಮಾನುಸಾರ ವಸೂಲಿಗೆ 
ಕೆಮವಿಡಲಾಗುವುದು. 


ಇ) 


ಇಲ್ಲದಿದಲ್ಲಿ, ಯಾವಾಗ ಕ್ರಮ 
ಕೈಗೊಳ್ಳಲಾಗುವುದು: ನಿವಾರಣಾತ್ಮಕ 
ಕ್ರಮಗಳ ಬಗ್ಗೆ ಸರ್ಕಾರದ ನಿಲುವೇನು: 


ಕರ್ನಾಟಿಕ ಸಹಕಾರ ಸಂಘಗಳ ಅಧಿನಿಯಮ 1959 ನಿಯಮಗಳು 
1960 ರಡಿಯಲ್ಲಿ ಇರುವ ಅವಕಾಶಗಳಂತೆ ನಿಯಮಾನುಸಾರ 
ವಸೂಲಿಗೆ ಕಮವಿಡಲಾಗುವುದು. 


ಈ) 


ಶೈಫ್ಷಣಿಕ ಕ್ಷೇತ್ರವನ್ನು ಸಹಕಾರಿ 
ರಂಗದೊಡನೆ ಮೇಳ್ಳೆಸುವುದರಿಂದ ಆಗುವ 
ಪರಿಣಾಮಗಳೇನು: ಈ ಬಗ್ಗೆ ಸರ್ಕಾರವು 
ಯಾವ ಕುಮ ಕೈಗೊಳ್ಳಲಿದೆ: 


ಶೈಕ್ಷಣಿಕ ಕ್ನೇತ್ರವನ್ನು ಸಹಕಾರಿ ರಂಗದೊಡನೆ ಹನನ 
ಪುಸ್ತಾವೆ ಸಹಕಾರ ಇಲಾಖೆಯಲ್ಲಿರುವುದಿಲ್ಲ. 


ಸಹಕಾರಿ ಕ್ಲೇತ್ರದಲ್ಲಿ ಸಹಕಾರ ಸಂಘಗಳ 
ಮೂಲಕ ಶಾಖೆಗಳನ್ನು ತೆರೆಯಲು ಸರ್ಕಾರ 
ಉದ್ದೇಶಿಸಿದೆಯೇ: ಹಾಗಿದ್ದಲ್ಲಿ 
ಯೋಜನೆಯು ಯಾವ ಹಂತದಲ್ಲಿದೆ? 
(ಸಂಪೂರ್ಣ ವಿವರವನ್ನು ಒದಗಿಸುವುದು) 


ಸಹಕಾರಿ ಕ್ಲೇತ್ರದಲ್ಲಿ. ವಿವಿಧ ವರ್ಗದ ಸಹಕಾರ ಸಂಘಗಳು 
ಕಾರ್ಯನಿರ್ವಹಿಸುತ್ತಿದ್ದು ಅಸ್ಮಿತ್ವದಲ್ಲಿರುವ ಆಯಾಯ ವರ್ಗದ 
ಸಂಘಗಳ ಕಾರ್ಯಚಟುವಟಿಕೆಯ ಉದ್ದೇಶಗಳನ್ನು ಆಧರಿಸಿ 
ಶಾಖೆ ತೆರೆಯುವ ಅವಶ್ಯಕತೆ ಇದ್ದಲ್ಲಿ ತಮ್ಮ ಕಾರ್ಯವಾಪ್ತಿಯಲ್ಲಿ 
ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡೆದು ಶಾಖೆ ತೆರೆಯಲು 
ಅವಕಾಶವಿರುತ್ತದೆ. 


ಸಿಒ 15 ಸಿಎಲ್‌ಎಮ್‌ 2022 (ಇ) 


ಎನ WR 


(ಔಸ್‌. ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


pe 


